ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 1081 


7 ಸದಸ್ಯರ ಹೆಸರು : ಶ್ರೀ ಎಸ್‌. ನಾಗರಾಜ್‌ (ಸಂದೇಶ ನಾಗರಾಜ್‌) 
ಉತ್ತರಿಸುವ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 13-03-2020 
ತಸ ಪ್‌ ತ್ತರ 
ಅ | ಮೈಸೂರಿನಿಂದ ಕೃಷ್ಣರಾಜನಗರಕ್ಕೆ ಬೆಳಿಗ್ಗೆ 6 ಕ.ರಾ.ರ.ಸಾ. ನಿಗಮದ ವತಿಯಿಂದ ದಿನಾಂಕ: 
ರಿಂದ ಮಧ್ಯಾಹ್ನ 12 ರವರೆಗೆ ಪ್ರತಿ ಅರ್ಧ | 03.02.2020ರಿಂದ ನೂತನವಾಗಿ ಮೈಸೂರು- 


ಗಂಟೆಗೆ ಒಂದರಂತೆ ಎಕ್ಸ್‌ಪ್ರೆಸ್‌ ಅಥವಾ 
ನಾನ್‌ ಸ್ಥಾಫ್‌ ಬಸ್ಸುಗಳನ್ನು ಓಡಿಸಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ; 


ಕೃಷ್ಣರಾಜನಗರ ಮಾರ್ಗದಲ್ಲಿ ಪ್ರತಿ 30 ನಿಮಿಷಕ್ಕೊಂದರಂತೆ 
ತಡೆರಹಿತ ಸಾರಿಗೆಗಳನ್ನು ಪ್ರಾರಂಭಿಸಲಾಗಿದ್ದು, ಪ್ರತಿದಿನ 
ಬೆಳಿಗ್ಗೆ 06.00 ಗಂಟೆಯಿಂದ ರಾತ್ರಿ 09.00 ಗಂಟೆಯವರೆಗೆ 
ಕೃಷ್ಣರಾಜನಗರದಿಂದ ಮೈಸೂರಿಗೆ-34 ತಡೆರಹಿತ ಸುತ್ತುವಳಿ 
ಮತ್ತು ಮೈಸೂರಿನಿಂದ ಕೆ.ಆರ್‌.ನಗರಕ್ಕೆ 34 ತಡೆರಹಿತ 
ಸುತ್ತುವಳಿಗಳನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದೆ. 


ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ 12 
ಗಂಟೆಯವರೆಗೆ ಕೇವಲ 12 ಬಸ್‌ಗಳು 
ಕಾರ್ಯಾಚರಣೆ ಮಾಡುತ್ತಿದ್ದು, ಪ್ರತಿದಿನ 
ಈ ವೇಳೆಯಲ್ಲಿ ಸರ್ಕಾರಿ ನೌಕರರು 
ಸೇರಿದಂತೆ ಸುಮಾರು 500-600 
ಪ್ರಯಾಣಿಕರು ದಿನನಿತ್ಯ ಮೈಸೂರಿನಿಂದ 
ಕೆ.ಆರ್‌.ನಗರಕ್ಕೆ ಪ್ರಯಾಣಿಸುತ್ತಿದ್ದು, ಬಸ್‌ 
ಸೌಲಭ್ಯ ಇಲ್ಲದೆ ತೊಂದರೆಗೆ 
ಒಳಗಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಪ್ರಸ್ತುತ ಕೆ.ಆರ್‌.ನಗರದಿಂದ ಮೈಸೂರಿಗೆ ಬೆಳಿಗ್ಗೆ 
06.00 ಗಂಟೆಯಿಂದ ಮಧ್ಯಾಹ್ನ 12.00 ಗಂಟೆಯವರೆಗೆ 89 
ಸುತ್ತುವಳಿಗಳು  ಕಾರ್ಯಾಚರಣೆಯಲ್ಲಿರುತ್ತದೆ (ಪ್ರತಿ 
ನಿಮಿಷಕ್ಕೊಂದು ಸುತ್ತುವಳಿ) ಅದೇ ರೀತಿ ಮೈಸೂರಿನಿಂದ 
ಕೆ.ಆರ್‌.ನಗರಕ್ಕೆ 76 ಸುತ್ತುವಳಿಗಳು ಕಾರ್ಯಾಚರಣೆಯಲ್ಲಿದ್ದು 
(ಪ್ರತಿ 6 ನಿಮಿಷಕ್ಕೊಂದು ಸುತ್ತುವಳಿ), ಸಾರ್ವಜನಿಕ 
ಪ್ರಯಾಣಿಕರಿಗೆ ಯಾವುದೇ 
ತೊಂದರೆಯುಂಟಾಗುತ್ತಿರುವುದಿಲ್ಲ. 


ಅದೇರೀತಿ ಸಂಜೆ 5 ಗಂಟೆಯಿಂದ 8 
ಗಂಟೆಯವರೆಗೆ ಕೃಷ್ಣರಾಜನಗರದಿಂದ 
ಮೈಸೂರಿಗೆ ಹೆಚ್ಚನ ಬಸ್‌ ಸೌಲಭ್ಯ 
ಕಲ್ಪಿಸಲು ಕ್ರಮ ಜರುಗಿಸಲಾಗುವುದೇ? 


ಕೃಷ್ಣರಾಜನಗರದಿಂದ ಮೈಸೂರಿಗೆ ಸಂಜೆ 05.00 
ಗಂಟೆಯಿಂದ ರಾತ್ರಿ 08.00 ಗಂಟೆಯವರೆಗೆ 41 
ಸುತ್ತುವಳಿಗಳು ಕಾರ್ಯಾಚರಣೆಯಲ್ಲಿದ್ದು, ಇವು ಸಾರ್ವಜನಿಕ 
ಪ್ರಯಾಣಿಕರ ಅವಶ್ಯಕತೆಗೆಅನುಗುಣವಾಗಿದೆ. ಸಾರ್ವಜನಿಕ 
ಪ್ರಯಾಣಿಕರು ಈ ಸಾರಿಗೆ ಸೌಕರ್ಯದ ಪ್ರಯೋಜನವನ್ನು 
ಪಡೆಯುತ್ತಿರುತ್ತಾರೆ. 


: ಟೆಡಿ 80 ಟಿಸಿಕ್ಕೂ 2020 


ಮ 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತಿಗಳು ಹಾಗೂ 
ಸಾರಿಗೆ ಸಚಿವರು 


